ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


p) 


366 


ಸದಸ್ಯರ ಹೆಸರು 
} 


ಶ್ರೀ ಕಾಂತ್‌ರಾಜ್‌ (ಬಿ.ಎಂ.ಎಲ್‌) (ಸ್ಥಳೀ ಯೆ ಸಂಸ್ಥೆಗಳ ಕ್ಷೇತ) 


ಉತ್ತರಿಸಬೇಕಾದ ದಿನಾಂಕ 


06.03.2020. 


ಉತ್ತರಿಸುವ ಸಚಿವರು 


ಮಾನ್ಯ ಪವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


el 


-! 


ಉತರ 
ು 


/ 


ಕಳೆದ್‌ ಎರಡು ವರ್ಷಗಳಲ್ಲಿ ಕನ್ನಡ ಮತ್ತು 
"ಇಲಾಖೆ ವತಿಯಿಂದ ಗಡಿ 
ಅಭಿವೃದ್ಧಿ ಮಂಡಳಿಗೆ ನೀಡಲಾಗಿರುವ 
ಅನುದಾನ ಎಷ್ಟು (ಗಡಿವಾರು_ ಜಿಲ್ಲೆಗಳ 
ತಾಲ್ಲೂಕುವಾರು ಮಾಹಿತಿ ನೀಡುವುದು) 


೧3 
ಸಂಸ್ಕೃಶಿ 


ಕಪ ಎರಡ `ಪರ್ಷಗಸಕ್ಲ ಕನ್ನಡ ಪತ್ತು ಸಂಸ್ಕೃತ ಇಲಾಖೆ 
ವತಿಯಿಂದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 
ನೀಡಲಾಗಿರುವ ಅನುದಾನದ ವಿವರ ಈ ಕೆಳಕಂಡಂತಿರುತ್ತದೆ. 
ಕ್ರಸಂ. | ವರ್ಷ ಬಿಡುಗಡೆ ಮಾಡಲಾಗಿರುವ ಮೊತ್ತ 
(ರೂ.ಲಕ್ಷಗಳಲ್ಲಿ) 

01 2017-18 ೨೦೦೦.೦೦ 

02 | 2018-19 2806.00 
ಗಔವಾರು ಜಿಲ್ಲೆಗಳ "ತಾಲ್ಲೂಕುವಾರು ಅನುದಾನ ಬಿಡುಗಡೆ ' 


ಮಾಡಿ ವಿವರವನ್ನು ಅನುಬಂಧ-1 ಮತ್ತು 2 ರಲ್ಲಿ ಇರಿಸಿದೆ. 


ಆ) 


12018-9ನೇ ಸಾಲಿನ `ಆಯ-ವ್ಯಯದಲ್ಲಿ 
ಕನ್ನಡ ಮತ್ತು ಇಲಾಖೆಗೆ 
ಒದಗಿಸಲಾಗಿರುವ ಅನುದಾನ ಎಷ್ಟು 


ಸಂಸ್ಕೃತಿ 


78-19ನೇ ಸಾಪ ಆಯವ್ಯಯದಲ್ಲಿ ಕನ್ನಡ ಮತ್ತು 
ಇಲಾಖೆಯ ಯೋಜನೆಗೆ ವಾರ್ಷಿಕ-ಹಂಚಿಕೆ 29,729.00 
ಹಂಚಿಕೆಯಾಗಿದ್ದು, ಪಿಷ್ಟ ರೂ.25,750.00 
ಹಂಚಿಕೆಯಾಗಿರುತ್ತದೆ. y 


ಬವಗನರುವ ಅನುದಾನದ ಇಕ್ಷಯ ತನ್‌ 
ಯಾವ " ಯಾವ 
ಹಮ್ಮಿಕೊಳ್ಳಲಾಗಿದೆ; . (ವಿವರವಾದ 
ಮಾಹಿತಿಯನ್ನು ನೀಡುವುದು) 


ಕಾರ್ಯಕ್ರಮಗಳನ್ನು 


ಕನ್ನಡ ಮತ್ತು ಸಂಸ್ಕೃತಿ ಸಾಪ ದಗಸರುವ `ಅನಾದಾಸಪಪ 
ಹಮ್ಮಿಕೊಳ್ಳಲಾದ ರ್ಯ ಕ್ರಮಗಳ ವಿವರವನ್ನು 
ಅನುಬಂಧ-1 ರಲ್ಲಿ ಇರಿಸಿದೆ. ಕರ್ನಾಟಕ ಗಡಿ ಪದೇಶ ಅಭಿವೃದ್ಧಿ 
ಪ್ರಾಧಿಕಾರಕ್ಕೆ ಒದಗಿಸಿರುವ ಅನುದಾನವನ್ನು 2017-18 ಅಪ 
2018-19ರಪರೆಗೆ ಹಮ್ಮಿಕೊಳ್ಳಲಾದ ಯೋಜನೆ/ನಾರ್ಯಕಮಗಳ 
ವಿವರಗಳನ್ನು ಅನುಬಂಧ-1 ಮತ್ತು 2 ರಲ್ಲಿ ಇರಿಸಿದೆ 

2019-20ನೇ ಸಾಲಿನ ವಿಷರವನ್ನು pe Wilt 3ರಲ್ಲಿ ಇರಿಸಿದೆ. 


ಈ) 


2018-19ನೇ 
ಮಂಡಳಿಗೆ ನೀಡಿರುವ ಅನುದಾನವೆಷ್ಟು; 
ಹಾಗೂ ಈ ಅನುದಾನವನ್ನು ಸಮನಾಗಿ ಗಡಿ 
ಜಿಲ್ಲೆಗಳ ತಾಲ್ಲೂಕುಗಳಿಗೆ ಹಂಚಿಕೆ 
ಮಾಡಲಾಗಿದೆಯೇ; (ವಿವರ ನೀಡುವುದು) 


ಸಾಲಿನಲ್ಲಿ ಗಡಿ ಅಭಿವೃದ್ಧಿ 


ಕರ್ನಾಟಕ ಗಡ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 2018- 19ನೇ 
ಸಾಲಿನಲ್ಲಿ ರೂ.2806.00ಲಕ್ಷ ಅನುದಾನವನ್ನು ನೀಡಲಾಗಿರುತ್ತದೆ. 
ಸದರಿ ಅನುದಾನವನ್ನು ಗಡಿ ಜಿಲ್ಲೆಗಳ ಸ್ಥಳೀಯ ಅಗತ್ಯತೆಗಳ 
ಬೇಡಿಕೆಗಳಿಗನುಗುಣವಾಗಿ ಬಿಡುಗಡೆ ಮಾಡಲಾಗಿರುತ್ತದೆ 
(ವಿವರವನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಉ) 


ನೀಡುವಾಗ ಅನುಸರಿಸುತ್ತಿರುವ 
ಮಾನದಂಡಗಳೇನು; (ವಿಷರ ನೀಡುವುದು) 


ಗಡ ಅಭಿವೃದ್ಧಿ ಪದೇಶಗಳಿಗೆ ಅನುದಾನವನ್ನು 


ಕರ್ನಾಟಕ ಗಡಿ ಪೆಡೇಶ ಅಭಿವೈದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರದೆಂರ' 
ಬಿಡುಗಡೆಯಾಗುವ ಅನುದಾನವನ್ನು ಪ್ರಾಧಿಕಾರಂ 
ವ್ಯಾಪ್ತಿಗೊಳಪಡುವ 19 ಗಡಿ ಜಿಲ್ಲೆಗಳ 52 ಗಡಿ ತಾಲ್ಲೂಕುಗ" 


ಹಾಗೂ ಹೊರ ರಾಜ್ಯದ ಗಡಿ ಕನ್ನಡ ಪ್ರದೇಶಗಳಲ್ಲಿ ವಿವಿಬ 


ಅಭಿವೈದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಹಾಗೊ. 
ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಬಿಡುಗಡೆ ಮಾಡುವ ' 
ಸಲುವಾಗಿ ಪ್ರಾಧಿಕಾರದ ವ್ಯಾಪ್ತಿಗೊಳಪಡುವ 19 ಗಡಿ ಜಿಲ್ಲೆಗಳ 52 
ಗಡಿ ತಾಲ್ಲೂಕುಗಳ ಹಾಗೂ ಹೊರ ರಾಜ್ಯಗಳ ಗಡಿ ಕನ್ನಡ 
ಪ್ರದೇಶಗಳ ವಿವಿಧ ಸಂಘ ಸಂಸ್ಥೆಗಳಿಂದ, ಶಾಲಾ ಕಾಲೇಜುಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಲು ಪತ್ರಿಕಾ ಪ್ರಕಟಣೆಯನ್ನು ನೀಡಲಾಗುತ್ತದ್ದೆ. 


pr 


ಪ್ರಾಧಿಕಾರದಲ್ಲಿ ಸ್ಟೀಕೃತವಾದ ಎಲ್ಲಾ ಅರ್ಜಿಗಳನ್ನು ಹಾಗೂ 
ಜನಪ್ರತಿನಿಧಿಗಳಿಂದ ಸ್ಲೀಕೃತವಾದ ಶಿಫಾರಸ್ಸು ಪತ್ರಗಳನ್ನು ಪರಿಶೀಲಿಸಿ 
ಸ್ಪೀಕೃತಗೊಂಡಿರುವ ಅರ್ಜಿಗಳ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ 
ಅರ್ಹ ಸಂಘ ಸಂಸ್ಥೆಗಳಿಗೆ ಶಾಲಾ ಕಾಲೇಜುಗಳಿಗೆ ಹಾಗೂ ಗಡಿ 
ಗ್ರಾಮಗಳಿಗೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಸ್ಥಳೀಯ 
ಅಗತ್ಯತೆಯ ಬೇಡಿಕೆಗಳನ್ನು ಪರಿಗಣಿಸಿ ಅನುದಾನ ಬಿಡುಗಡೆ 
ಮಾಡಲಾಗುವುದು. 


ಊ) - 


ಗಡಿ ಅಭಿವೃದ್ಧಿ ಮಂಡಳಿಯ ಅನುದಾನವನ್ನು 
ಯಾವ ಯಾವ ಕಾರ್ಯಕ್ರಮಗಳಿಗೆ ನೀಡಲು 
ಅವಕಾಶವಿದೆ? (ವಿವರ ನೀಡುವುದು) 


Be 


4 | 


ಗಡಿ ಪಡೇಶ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನವನ್ನು 

ಈ ಕೆಳಕಂಡ `ಯೋಜನೆ/ಕಾರ್ಯಕ್ತಮಗಳಿಗೆ ನೀಡಲು ಅಪಕಾಶವಿದೆ. 
ಸಾಂಸ್ಕೃತಿಕ ಭವನ ನಿರ್ಮಾಣ. 
A ಕನ್ನಡ ಭವನ ನಿರ್ಮಾಣ. 
ಶಾಲಾ ಕೊಠಡಿ: ನಿರ್ಮಾಣ. 
.  ಬಯಲುರಂಗ -ಮಂದಿರ ನಿರ್ಮಾಣ. 

ಕ್ರೀಡಾ ಕೊಠಡಿ ನಿರ್ಮಾಣ: 

ಗಂಥಾಲಯ ನಿರ್ಮಾಣ. 

ವಿದ್ಯಾರ್ಥಿ ನಿಲಯ ನಿರ್ಮಾಣ. 

ಕಂಪ್ಯೂಟರ್‌ ಕೊಠಡಿ ನಿರ್ಮಾಣ ಮತ್ತು ಕಂಪ್ಯೂಟರ್‌ 
ಶೇದ್ಲಿ - 
ಶಾಲಾ ಕಾಂಪೌಂಡ್‌ ನಿರ್ಮಾಣ. 
: ಆಟದ ಮೈದಾನ ನಿರ್ಮಾಣ. 
; ರಸ್ತೆ ಸುಧಾರಣೆ ಹಾಗೂ ಚರಂಡಿ ನಿರ್ಮಾಣ. 

. ಸಮುದಾಯ “ಭವನ ' ನಿರ್ಮಾಣ. 
. ವಸತಿ ನಿಲಯ ನಿರ್ಮಾಣ. 

. ಚೆಕ್‌ ಡ್ಯಾಂ ನಿರ್ಮಾಣ ಹಾಗೂ ಕೆರೆ ದುರಸ್ಸಿ 
y ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ. 


PAH EWN 


16. ಸೋಲಾರ್‌ ದೀಪ ಮತ್ತು ಐಮಾಸ್ಟ್‌ ವಿದ್ಯುತ್‌ ದೀಪಗಳ 
ಅಳವಡಿಕೆ. 

17. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಗಡಿ ಪ್ರದೇಶಗಳಲ್ಲಿ 
ಏರ್ಪಡಿಸುವುದು. : 


ಸಂಖ್ಯೆ ಕಸಂವಾ 39 ಕೆಓಎಲ್‌ ಆಕ 2೫20. 


EE 


(ಸಿ.ಟಿ. ರವಿ) 
ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕತ 
ಹಾಗೂ ಯುವ ಸಬಲೀಕರಣ ಮತ್ತು ಕೀಡಾ 
ಸಚಿವರು. 


ಅನುಬಂಧ - 1 
ಪ್ರಶ್ನೆಸಂಖ್ಯೆ 366 


2018-19ನೇ ಸಾಲಿನ ಆಯವ್ಯಯದಲ್ಲಿ ಕನ್ನಡ ಮತ್ತು ಸಂಸ್ಕೃ ಇಲಾಖೆಗೆ ಒದಗಿಸಲಾದ ಅನುದಾನ. 


ರ್ಷಿಕ ಹಂಚಿಕೆ | ಪರಿಷ್ಕೃತ | 


29729.00 | 25750.00 | 


ಕ್ರ.ಸಂ ಆರ್ಥಿಕ ವರ್ಷ | ಯೋಜನೆ/ಯೋಜನೇತರ 


| i | 2018-19 ಯೋಜನೆ 


ಅನುಬಂಧ -2 
ಪ್ರಶ್ನೆಸಂಖ್ಯೆ 366 


-ನನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗುವ ಕಾರ್ಯಕ್ರಮಗಳ ವಿವರ. 


* ಗಾಂಧೀಜಿ - 150 ಸ್ಮರಣೋತ್ಸವ - ಸಾಂಸ್ಕೃತಿಕ ಕಾ 

* ಸುಗ್ಗಿ - ಹುಗ್ಗಿ ಕಾರ್ಯಕ್ರಮ. 

*. ಪ್ರತಿ ಶುಕ್ರವಾರ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ 

* ಮನೆಯಂಗಳದಲ್ಲಿ ಮಾತುಕತೆ 

* ಸಾಧಕರೊಂದಿಗೆ ಸಂವಾದ 

. (ಜಿಲ್ಲಾ ಕೇಂದ್ರಗಳಲ್ಲಿ) 

* ಕವಿಗೋಷ್ಟಿ 

(ಜಿಲ್ಲಾ ಕೇಂದ್ರಗಳಲ್ಲಿ) 

'-* ವಿವಿಧ ಕೇತ್ರಗಳ ರಾಜ್ಯ/ರಾಷ್ಟ್ರ ಪ್ರಶಸ್ತಿ ಪ್ರದಾ 

* ಇತರೆ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಕನ್ನಡ ಬಾರೆದಫರಿಗೆ ಕನ್ನಡ ಕಲಿಕೆ ತರಗತಿಗಳು . 

* ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಾಯೋಜಿತ್ಠ ಕಾರ್ಯಕ್ರಮಗಳಾಗಿ ಪ್ರಸಾರ 
ಮಾಡುತ್ತಿರುವ “ಪದ ಸಂಸ್ಕ ತಿ” ಮತ್ತು “ಬಾನುಲಿ ಕಲಿಗಳು” ಕಾರ್ಯಕ್ರಮ 

* ಜಿಲ್ಲೆಗಳಲ್ಲಿ ಮಹಿಳಾ.ಸಂಸ್ಕ ತಿ ಉತ್ಸವ 

ಸಾಂಸ್ಕೃತಿಕ ಸ್ಟ ಸೌರಭ - ಹಿರೆಯ ಕಲಾವಿದರಿಗಾಗಿ ಏರ್ಷಡಿಸುವ ಕಾರ್ಯಕ್ರಮ. 

- . * ಯುವ.ಸೌರಥ- ಯುವ-ಕಲಾವಿದರಿಗಾಗಿ-ಏರ್ಪಡಿಸುಭ ಕಾರ್ಯಕ್ರಮ. — 
* ಚಿಗುರು- ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ. 
* ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ 
* ವಿಶೇಷ ಉತ್ಸವಗಳು 


೯ಕ್ರಮ 


* -:ಚಿತ್ರ-ಶಿಲ್ಪಕಲಾ ಕೃತಿಗಳ ಪ್ರದರ್ಶನಕ್ಕೆ ಧನಸಹಾಯ 
* ವೃತ್ತಿ ನಾಟಕ ಕಂಪನಿಗಳ ಪುನಶ್ಚೇತನಕ್ಕೆ ಧನಸಹಾ 
* ಕನ್ನಡ ಸಾಹಿತ್ಯ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾಭುದಾನ ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ 
ನೆರವು 
* ಜಾನಪದ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ ನೆರವು 
* ಅನುದಾನಿತ ಸಂಸ್ಥೆಗಳಾದ ವಿದ್ಯಾವರ್ಧಕ ಸಂಘ, ನಿನಾಸಂ ಮತ್ತು ದಿ ಆರ್ಟ್‌ ಇಂಟಿಗ್ರೇಷನ್‌ 
ಗಳಿಗೆ ಆರ್ಥಿಕ ನೆರವು. 
* ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳು ಮತ್ತು ರಂಗಾಯಣಗಳಿಗೆ ಅನುದಾನ ನೀಡುವುದು. 
* ಪ್ರಮುಖ ಸಾಹಿತಿಗಳ ಪುಸ್ತಕಗಳ ಪ್ರಕಟಣೆ ಮಾಡುವುದ ' 
- * ರಾಜ್ಯಾದ್ಯಂತ ನಡೆಯುವ ಸ ಸಂಘ-ಸಂಸ್ಥೆಗಳು ಸಡೆಸ 
ಪ್ರಾಯೋಜನೆ ಮಾಡುವುದು. 
* ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರೋತ್ಸವ ಹಾಗೂ ಗಣರಾಜ್ಯೋತ್ಸವ ದಿನದಂದು ಸಾಂಸ್ಕೃತಿಕ 
ಕಾರ್ಯಕ್ರಮ ಏರ್ಪಡಿಸುವುದು. 


ಸಮಾರಂಭಗಳಿಗೆ ಕಾರ್ಯಕ್ರಮಗಳ 


- 


* ಸಾಹಿತಿ ಕಲಾವಿದರ ಹೆಸರಿನಲ್ಲಿ ಸರ್ಕಾರಥಿಂದ ಸ್ಥಾಪಿಸಿರುವ ಟ್ರಸ್ಟ್‌ ಗಳ ಚಟುವಟಿಕೆಗಳಿಗೆ 
ಅನುದಾನ ಒದಗಿಸುವುದು. 

* ಸರ್ಕಾರವು ಘೋಷಿಸಿರುವ ಹೊಸ ಯೋಜನೆಗಳ ಅನುಷ್ಠಾನ. 

* ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸಾಹಿತಿ /!ಕಲಾವಿದರುಗಳಿಗೆ ಮಾಸಾಶನ ನೀಡುವುದು. 

* ಕಲಾವಿದರ ವೈದ್ಯಕೀಯ ವೆಚ್ಚ ಮರುಪಾವತಿ ಮಾಡುವುದು. 

* ಜಾನಪದ ಜಾತ್ರೆ ಕಾರ್ಯಕ್ರಮ. 

* ಜನಪರ ಉತ್ಸವ, ಗಿರಿಜನ ಉತ್ಸವ, ವಿಶೇಷ ಘಟಕ ಮತ್ತು ಗಿರಿಜನ ಉಪಯೋಜನೆ ಪ್ರಾಯೋಜನೆ 


ಜಯಂತ್ಥೆಗಳ ಪಟ್ಟಿ 


53. | ದೇವರದಾಸಿಮಯ್ಯ ಜಯಂತಿ 
| 54. | ಭಗವಾನ್‌ ಮಹಾವೀರ ಜಯಂ 
55..| ಅಕ್ಕಮಹಾದೇವಿ ಜಯಂತಿ 
56, | ಬಸವ ಜಯಂತಿ 
57. | ಶಂಕರಾಚಾರ್ಯ ಜಯಂತಿ (ತತ್ವಜ್ಞಾನಿಗಳ ದಿನಾಚರಣೆ 
58. | ಭಗೀರಥ ಜಯಂತಿ 
59. | ನಾಲ್ಪಡಿ ಕೃಷ್ಣರಾಜ ಒಡೆಯರ್‌ ಹಯಂತಿ 
(ಮೈಸೂರು, ಮಂಡ್ಯ ಜಿಲ್ಲೆ ದತ ಕೇಂದ್ರ ಕಛೇರಿಯಲ್ಲಿ) | 
60. | ಕೃಷ್ಣ ಜಯಂ 8 NS 
61. | ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ MN 
62. | ವಿಶ್ವಕರ್ಮ ಜಯಂತಿ 
6. | ಚೆಪ್ಪುಸುಲ್ರಾನ್‌ ಜಯಂತಿ | 
64. | ಕನಕ ಜಯಂತಿ 
65. | ವಿಶ್ವ ಮಾನವ ದಿನಾಚರಣೆ 
66. | ಸಿದ್ದರಾಮ ಜಯಂತಿ 
67. | ಅಂಬಿಗರ ಚೌಡಯ್ಯ ಜಯಂತಿ 
68. | ಛತ್ರಪತಿ ಶಿವಾಜಿ ಜಯಂತಿ | 
69. | ಮಡಿವಾಳ ಮಾಚಿದೇವ ಜಯಂತಿ 
70. | ಸಂತಕವಿ ಸರ್ವಜ್ಞ ಏಯಂತಿ 1" 
7. | ಕಾಯಕ ಶರಣರ ಜಯಂತಿ | 
| 72. | ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ | | 
| . 1 ಕೆಂಪೇಗೌಡ ಜಯಂತಿ 
74 ತತೂರು ರಾಣಿ ಚಿನ್ನಮ್ಮ ಆಯತ 
75. | ವೇಮನ ಜಯಂತಿ ' KN 
76. | ಸಂತ ಸೇವಾಲಾಲ್‌ ಜಯಂತಿ 
77. | ಹಡಪದ ಅಪ್ಪಣ್ಣ'ಜಿಯಂತಿ 
78. | ಸವಿತಾ ಮಹರ್ಷಿ ಜಯಂತಿ ' 


| 


r 


| ಕ್ರ.ಸಂ ಉತ್ಸವಗಳ ವಿವರ | ಜಿಲೆಗಳ ಹೆಸರು 

39. ಚಾಲುಕ್ಯ ಉತ್ಸವ ಬಾಗಲಕೋಟೆ 
40. ಧಾರವಾಡ ಉತ್ಸವ | ಧಾರವಾಡ | 
4. ಬೆಳವಡಿ ಮಲ್ಲಮ್ಮ ಉತ್ಸವ ಬೆಳಗಾವಿ | ] 
a2. | ವೀರರಾಣಿ ಅಬ್ಬಕ್ಕ ಉತ್ಸವ; ಉಲ್ಲಾಳ ಉತ್ಸೆವ ಮಂಗಳೂರು } 
43 ಕರಾವಳಿ ಉತ್ಸವ ಉತ್ತರ ಕನ್ನಡ 
44. | ಕರಾವಳಿ ಉತ್ಸವ ದಕ್ಷಿಣ ಕನ್ನಡ 
45. ಗಗನಚುಕ್ಕಿ ಜಲಪಾತೋತ್ಸವ ಶಿಂಷಾ ಮಂಡ್ಯ 

- 46. ರನ್ನ ವೈಭವ, | ಬಾಗಲಕೋಟೆ 
47. '. | ಹೊಯ್ಸಳ ಉತ್ಸವ. ' 7 ಹಾಸ 
48. ಲಕ್ಕುಂಡಿ ಉತ್ಸವ ಗದಗ 
25. | ಬನವ ಉತ್ಸವ ಬಸವಕಲ್ಯಾಣ ವೀದರ 
50. ನವರಸಪುರ ಉತ್ಸವ : ವಿಜಯಪುರ 
51. ಆನೆಗೊಂದಿ ಉತ್ಸವ ' | ಗತಾಪ್ಠಳ | 
53 [ಭರಚುಕ್ಯಜಲವಾತೋತವ —್‌ಜಾಮರಾಜನಗರ 
ನತ ರಾಷ್ಟ್ರಕೂಟ ಉತ್ಸವ | ಕಲಬುರ್ಗಿ 
54.  |ಸಂಗೊಳ್ಳಿರಾಯಣ್ಣ ಉತ್ಸವ ಬೆಳಗಾವಿ 

- 35, ಕಿತ್ತರು ಉತ್ಸವ | ಬೆಳಗಾವಿ 
56. | ಹಂಪಿ ಉತ್ಸವ - | ಬಳ್ಳಾರಿ 
57. ಕದಂಬೋತ್ಸವ ಉತ್ತರ ಕನ್ನಡ 

ನಿರ್ದೇಶಕರು 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಬೆಂಗಳೂರು 


